CPMG/ KA/ BG-GPO/13/2003-2005 


ಕರ್ನಾಟಕ ರಾಜ್ಯಪತ್ರ 





AS Ny 
೫ ಶ್ತ 


(© 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೦ ಬೆಂಗಳೂರು, ಗುರುವಾರ, ಜನವರಿ ೬, ೨೦೦೫ (ಪುಷ್ಕ ೧೬, ಶಕ ವರ್ಷ ೧೯೨೬) ಸಂಚಿಕೆ ೧ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 


ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ಅಧ್ಯಕ್ಷರು, ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರ ಮತ್ತು ಪೊಲೀಸ್‌ ಅಧೀಕ್ಷಕರು, ಉತ್ತರ ಕನ್ನಡ, ಕಾರವಾರ 
ಅಧಿಸೂಚನೆ ಕ್ರ. ಸಬ್ಬಂದಿ/493/2003 

ವಿಷಯ: ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್‌ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಗುರುತಿಸಿದ 
ಬ್ಯಾಕ್‌-ಲಾಗ್‌ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ. 

ಉಲ್ಲೇಖ: 1) ಸರ್ಕಾರದ ಅಧಿಸೂಚನೆ ಕ್ರ. ಡಿ.ಪಿ.ಎ.ಆರ್‌.13 ಎಸ್‌.ಬಿ.ಸಿ. 2001, ದಿನಾಂಕ: 21.11.2001. 
2) ಸರ್ಕಾರದ ಅಧಿಸೂಚನೆ ಕ್ರ. ಡಿ.ಪಿ.ಎ.ಆರ್‌.13 ಎಸ್‌.ಬಿ.ಸಿ. 2001, ದಿನಾಂಕ: 01.06.2002. 
3) ಪ್ರಧಾನ ಕಛೇರಿಯ ಪತ್ರ ಕ್ರ. 32ಸಬ್ಬಂದಿ-4/2003-04, ದಿನಾಂಕ: 10.11.2004. 

ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್‌ ಘಟಕದಲ್ಲಿ ತೆರವಾದ ಈ ಕೆಳಗಿನ ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ 


ಬ್ಯಾಕ್‌-ಲಾಗ್‌ ಹುದ್ದೆಗಳೆಂದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು (ದ್ವಿಪ್ರತಿಗಳಲ್ಲಿ ಕೆಳಗೆ ಕಾಣಿಸಿದ 
ನಿಗದಿತ ನಮೂನೆಯಲ್ಲಿ ಆಹ್ವಾನಿಸಲಾಗಿದೆ. 


ಖಾಲಿ ಹುದ್ದೆಗಳ ವಿವರ 












































ಅ. | ಹುದ್ದೆಯ ಹೆಸರು | ವೇತನ ಶ್ರೇಣಿ | ಮೀಸಲಾತಿ | ವರ್ಗ ಪ. ವಿದ್ಯಾರ್ಹತೆ ವಯಸ್ಸು 
ನಂ. ಪ.ಜಾತಿ | ಪಂಗಡ ಕನಿಷ್ಠ | ಗರಿಷ್ಠ 
1 |ನಾಗರೀಕ 3000-5450 08 02 ಪಿ.ಯು.ಸಿ. 12ನೇ ತರಗತಿ ಅಥವಾ ತತ್ಸಮಾನ 18 40 

ಪೊಲೀಸ್‌ ಪೇದೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. 
2 ಸಶಸ್ತ್ರ 3000-5450 01 ಹಾ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ 18 40 
ಪೊಲೀಸ್‌ ಪೇದೆ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. 
ಭರ್ತಿ ಮಾಡಿದ ಅರ್ಜಿ ಕಳುಹಿಸಲು ಕೊನೆಯ ದಿನಾಂಕ ವಯೋಮಿತಿ, ವಿದ್ಯಾರ್ಹತೆ ಮತ್ತು ವೇತನ ಶ್ರೇಣಿ 
1. ವಯೋಮಿತಿ: 


ಅ) ನಾಗರೀಕ ಪೊಲೀಸ್‌ ಪೇದೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ಅಭ್ಯರ್ಥಿಗೆ ಕನಿಷ್ಠ 18 ವರ್ಷ 
ವಯಸ್ಸಾಗಿರಬೇಕು ಮತ್ತು ಗರಿಷ್ಠ 40 ವರ್ಷ ವಯೋಮಿತಿ ಮೀರಿರಬಾರದು. 

ಆ) ಸಶಸ್ತ್ರ ಪೊಲೀಸ್‌ ಪೇದೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ 01.02.2005 ಕ್ಕೆ ಕನಿಷ್ಠ 18 
ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ 40 ವರ್ಷ ವಯೋಮಿತಿಯನ್ನು ಮೀರಿರಬಾರದು. 

ವಿದ್ಯಾರ್ಹತೆ: 

ಅ) ನಾಗರೀಕ ಪೊಲೀಸ್‌ ಪೇದೆ ಮತ್ತು ಮಹಿಳಾ ಪೊಲೀಸ್‌ ಪೇದೆಗಳ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಪಿ.ಯು.ಸಿ., 12ನೇ ತರಗತಿ ಅಥವಾ 
ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. 

ಆ) ಸಶಸ್ತ್ರ ಪೊಲೀಸ್‌ ಪೇದೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಸ್‌.ಎಸ್‌.ಎಲ್‌.ಸಿ. / 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿರಬೇಕು. 


(೧) 


೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೫ 





ಅಭ್ಯರ್ಥಿಗಳು ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಶೇಕಡಾ ಅಂಕಗಳ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳ ಪಟ್ಟಿ ತಯಾರಿಸಲಾಗುವುದು. 
ಅರ್ಹ ಅಭ್ಯರ್ಥಿಗಳ ಪಟ್ಟಿಯಿಂದ ಪ.ಜಾತಿ ಮತ್ತು ಪ.ವರ್ಗದ ಅಭ್ಯರ್ಥಿಗಳ ಪಟ್ಟಿಯಿಂದ ಪ್ರತಿ ವರ್ಗದಲ್ಲಿ 1:5ರ ಪ್ರಮಾಣದಲ್ಲಿ ದೈಹಿಕ ಸಾಮರ್ಥ್ಯ 
ಪರೀಕ್ಷೆಗೆ ಅಭ್ಯರ್ಥಿಗಳನ್ನು ಕರೆಯಲಾಗುವುದು. 


3. ವೇತನ ಶ್ರೇಣಿ: 
ನಾಗರೀಕ ಪೊಲೀಸ್‌ ಪೇದೆ ಹಾಗೂ ಸಶಸ್ತ್ರ ಪೊಲೀಸ್‌ ಪೇದೆಗಳಿಗೆ ರೂ.3000-75-3450-100-4450-125-5450. 
4. ದೇಹದಾರ್ಥತೆ: 


ನಾಗರೀಕ ಪೊಲೀಸ್‌ ಪೇದೆ ಹಾಗೂ ಸಶಸ್ತ್ರ ಪೊಲೀಸ್‌ ಪೇದೆಗಳ ಹುದ್ದೆಗಳಿಗೆ ಸಂಬಂಧಿಸಿದಂತೆ 


























ನಾಗರೀಕ / ಸಶಸ್ತ್ರ ಪೊಲೀಸ್‌ ಪೇದೆ 
ಎತ್ತರ 168 ಸೆಂ.ಮೀ. 
ಎದೆ ಸುತ್ತಳತೆ 5 ಸೆಂ.ಮೀ. ವಿಸ್ತಾರಗೊಂಡರೆ 86 ಸೆಂ.ಮೀ ಗಳಿಗೆ ಕಡಿಮೆ ಇಲ್ಲದಂತೆ ಎದೆಸುತ್ತಳತೆ ಹೊಂದಿರಬೇಕು. 
ತೂಕ ಅನ್ವಯಿಸುವುದಿಲ್ಲ. 
ದಷ್ಟಿ ಉತ್ತಮ 7 ಕನಿಷ್ಠ 
1. ದೂರ ದೃಷಿ 69 69 
69 6/12 
2. ಸಮೀಪ ದೃಷ್ಟಿ 0/6 























ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಠಿ ಹೊಂದಿರಬೇಕು, ವರ್ಣಾಂಧತೆ, ಮೆಳ್ಳಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ 
ಸ್ಥಿತಿಯನ್ನು ಅನರ್ಹತೆ ಎಂದು ಪರಿಗಣಿಸಲಾಗುವುದು. 
ಕೆಳಕಂಡವುಗಳು ದೈಹಿಕ ಅನರ್ಹತೆಗೊಳಗಾಗಿರುತ್ತದೆ. 


1. ತಾಗುಮಂಡಿ 
2. ಬಾಗಿದ ಕಾಲುಗಳು 
3. ಚಪ್ಪಟೆ ಪಾದ 


4. ಅಪಧಮನಿ ಊತ 
5. ದೈಹಿಕ ಸಾಮರ್ಥ್ಯ ಪರೀಕ್ಷೆ: 
ಈ ಕೆಳಕಂಡ ದೈಹಿಕ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸುವುದು. 
ನಾಗರೀಕ / ಸಶಸ್ತ್ರ ಪೇದೆಗಳಿಗೆ ಸಂಬಂಧಿಸಿದಂತೆ 




















ಅಂಶಗಳು ಅರ್ಹತಾ ವೇಳೆ / ದೂರ 
100 ಮೀಟರ್‌ ಓಟ 15 ಸೆಕೆಂಡುಗಳು 
ಎತ್ತರ ಜಿಗಿತ 1.20 ಮೀಟರ್‌ 
ಉದ್ದ ಜಿಗಿತ 3.80 ಮೀಟರ್‌ 
ಗುಂಡೆಸೆತ (7.26 ಕಿಲೋ.) 5.60 ಮೀಟರ್‌ 
800 ಮೀಟರ್‌ ಓಟ 2 ನಿಮಿಷ 50 ಸೆಕೆಂಡುಗಳು 














ಅಭ್ಯರ್ಥಿಗಳು ಮೇಲಿನ ಐದು (5) ದೈಹಿಕ ಸಾಮರ್ಥ್ಯ ಪರೀಕ್ಷೆಗಳ ಪೈಕಿ ಕನಿಷ್ಠ ಮೂರು (3) ಅಂಶಗಳಲ್ಲಿ ಉತ್ತೀರ್ಣರಾಗಬೇಕು. ದೈಹಿಕ 
ಸಾಮರ್ಥ್ಯ ಪರೀಕ್ಷೆಗೆ ಅಂಕಗಳನ್ನು ನೀಡಲಾಗುವುದಿಲ್ಲ. ಇವು ಅರ್ಹತೆಗೆ ಮಾತ್ರ ಸಿಮೀತವಾಗಿರುತ್ತದೆ. ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮುಗಿದ ನಂತರ 
ಸಮಿತಿಯ ಮುಂದೆ ಅವರವರ ಸಾಧನೆಯ ಬಗ್ಗೆ ಪ್ರಮಾಣ ಪತ್ರಕ್ಕೆ ಅಭ್ಯರ್ಥಿಯು ಸಹಿ ಹಾಕಬೇಕು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳನ್ನು 
ಅನರ್ಹತೆಗೊಳಪಡಿಸಲಾಗುವುದು. 
ಸೂಚನೆ: ದೇಹದಾರ್ಥ್ಯತೆಯನ್ನು ಸಮಿತಿ ಪರೀಕ್ಷಿಸುವುದು. ಇದನ್ನು ಹೊರತುಪಡಿಸಿ ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರದ ಆಧಾರದ ಮೇಲೆ 
ಪರಿಗಣಿಸಲಾಗುವುದಿಲ್ಲ. ದೇಹದಾರ್ಥ್ಯತೆ ಪರೀಕ್ಷೆ ಪೂರ್ಣಗೊಂಡ ನಂತರ ಸಂಬಂಧಪಟ್ಟ ದಾಖಲೆಗೆ ಅಭ್ಯರ್ಥಿಗಳು ಅವರವರ ಸಹಿಗಳನ್ನು ಹಾಕಬೇಕು. 
ಇಲ್ಲದಿದ್ದಲ್ಲಿ ಅಂತಹವರನ್ನು ಅನರ್ಹರೆಂದು ಪರಿಗಣಿಸಲಾಗುವುದು. 
6. ತರಬೇತಿ ಮತ್ತು ಖಾಯಂ ಪೂರ್ವ ಅವಧಿ: 
ತರಬೇತಿ: ನೇಮಕಗೊಂಡ ಅಭ್ಯರ್ಥಿಗಳನ್ನು ಪೊಲೀಸ್‌ ತರಬೇತಿ ಶಾಲೆಗಳಲ್ಲಿ ಒಂಬತ್ತು (9) ತಿಂಗಳುಗಳ ಕಾಲ ಮೂಲ ತರಬೇತಿಯನ್ನು 
ಪಡೆಯಬೇಕು ಹಾಗೂ ತರಬೇತಿಯಲ್ಲಿ ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ತರಬೇತಿ ಶಾಲೆಗಳಲ್ಲಿ ತರಬೇತಿ ಮುಗಿಸಿದ ನಂತರ 
ಪೊಲೀಸ್‌ ಠಾಣೆಗಳಲ್ಲಿ ಆರು (6) ತಿಂಗಳು ಪ್ರಯೋಗಿಕ ತರಬೇತಿಗೆ ನಿಯೋಜಿಸಲಾಗುವುದು. 
ಖಾಯಂ ಪೂರ್ವ ಅವಧಿ: ತರಬೇತಿ ಅವಧಿಯಲ್ಲಿ ಸೇರಿದಂತೆ ಎರಡು (2) ವರ್ಷ ಆರು (6) ತಿಂಗಳುಗಳಾಗಿರುತ್ತದೆ. 
7. ಲಗತ್ತುಗಳು: 
1. ಅರ್ಹತಾ ಪರೀಕ್ಷೆಯ ಅಂಕಪಟ್ಟಿ ಮಾತ್ರ. 
2. ಹುಟ್ಟಿದ ದಿನಾಂಕದ ಪ್ರಮಾಣ ಪತ್ರ (ಎಸ್‌.ಎಲ್‌.ಎಲ್‌.ಸಿ. ಅಂಕಪಟ್ಟಿ) ವರ್ಗಾವಣೆ ಪ್ರಮಾಣ ಪತ್ರ. 
3. ಎರಡು ಲಕೋಟೆ 9” x 4” (ಎನ್‌ವಲಪ್‌) ಯಲ್ಲಿ ನಿಮ್ಮ ಸರಿಯಾದ ಅಂಚೆಯ ವಿಳಾಸವನ್ನು ಬರೆದು ಅರ್ಜಿಯೊಂದಿಗೆ ಲಗತ್ತಿಸುವುದು. 
4. ಈ ಎರಡೂ ಲಕೋಟೆಗಳಿಗೆ ರೂ.5/- ಗಳ ಅಂಚೆ ಚೀಟಿ ಅಂಟಿಸಿರಬೇಕು. 
5. ಅರ್ಜಿಯಲ್ಲಿ ಫೋಟೋ ಅಂಟಿಸಲು ನಿಗದಿಪಡಿಸುವ ಜಾಗದಲ್ಲಿ ನಿಮ್ಮ ಇತ್ತೀಚಿನ ಪಾಸ್‌ಪೋರ್ಟ್‌ ಸೈಜಿನ ಭಾವ ಚಿತ್ರವನ್ನು ಅಂಟಿಸಿ ಅದರ 
ಮೇಲೆ ಪೂರ್ಣ ಸಹಿ ಮಾಡುವುದು. 
















































































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫, ೩ 

6. ತಹಸೀಲ್ದಾರರಿಂದ ವಿತರಿಸಿದ “ನಮೂನೆ-ಡಿ” ಯಲ್ಲಿ ಜಾತಿ ಪ್ರಮಾಣ ಪತ್ರ (ಸರ್ಕಾರಿ ಆದೇಶ ಕ್ರ. ಸಂ.ಕ.132 ಎಸ್‌.ಎ.ಡಿ.97(1) 

ದಿನಾಂಕ: 08.02.2004 ರಲ್ಲಿ ನಿಗದಿಪಡಿಸಿರುವಂತೆ ನಿಗದಿತ ಡಿ. ನಮೂನೆಯಲ್ಲಿ ತಾಲ್ಲೂಕು ತಹಶೀಲ್ದಾರರವರಿಂದ ಪಡೆದು 
ದೃಢೀಕರಿಸಿರಬೇಕು. 

7. ಅಭ್ಯರ್ಥಿಯು ಅಂಚೆ ಮೂಲಕ ಅರ್ಜಿಯನ್ನು ಕಳುಹಿಸಿದಲ್ಲಿ ಅರ್ಜಿಯೊಂದಿಗೆ ನೀಡಲಾಗುವ ಸ್ವೀಕೃತಿ ಕಾರ್ಡ್‌ ಮೇಲೆ ರೂ.5-00 ಸ್ಟಾಂಪನ್ನು 
ಅಂಟಿಸಿ ತಮ್ಮ ವಿಳಾಸವನ್ನು ಬರೆದು ಸಲ್ಲಿಸತಕ್ಕದ್ದು. 

8. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆ ದಿನಾಂಕದ ನಂತರದಲ್ಲಿ ಸಲ್ಲಿಸುವ ಲಗತ್ತುಗಳನ್ನು ಸ್ವೀಕರಿಸಲಾಗುವುದಿಲ್ಲ ಹಾಗೂ ಅವುಗಳನ್ನು 
ತಿರಸ್ಕರಿಸಲಾಗುವುದು. 

ಸೂಚನೆ: 

1. ಅರ್ಜಿ ಭರ್ತಿ ಮಾಡಿರುವ ಮಾಹಿತಿ ಮತ್ತು ಅದರೊಂದಿಗೆ ಲಗತ್ತಿಸಿರುವ ಪ್ರಮಾಣ ಪತ್ರಗಳು ಸುಳ್ಳು ಮಾಹಿತಿ ನೀಡಿದ್ದರೆ, ನೇಮಕಾತಿಯು 
ಯಾವುದೇ ಹಂತದಲ್ಲಿ ಕಂಡು ಬಂದಲ್ಲಿ ಅಂತಹ ಅರ್ಜಿಗಳನ್ನು ಪತ್ರ ವ್ಯವಹಾರವಿಲ್ಲದೇ ತಿರಸ್ಕರಿಸಲಾಗುವುದು. 

2. ಅಭ್ಯರ್ಥಿಯು ಯಾವುದೇ ಅಪರಾಧ ಮೊಕದ್ದಮೆಯಲ್ಲಿ ಬಂಧನಕ್ಕೆ ಒಳಪಟ್ಟಿರಬಾರದು. ಅಲ್ಲದೇ ಅಪರಾಧ ಮೊಕದ್ದಮೆಯಲ್ಲಿ ತನಿಖೆಗೆ 
ಒಳಗಾಗಿರಬಾರದು. ಅಪರಾಧ ಪ್ರಕರಣದಲ್ಲಿ ದೋಷಿಯಾಗಿರಬಾರದು. ಆಗಿದ್ದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ 
ಅನರ್ಹವಾಗಿರುತ್ತಾರೆ. 

3. ಅಪೂರ್ಣ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

4. ಸುಳ್ಳು ಮಾಹಿತಿ ಅಥವಾ ನಕಲೀ ಪ್ರಮಾಣ ಪತ್ರ ದಾಖಲಾತಿಗಳನ್ನು ಸಲ್ಲಿಸಿ ನೌಕರಿ ಪಡೆಯುವುದು ಯಾವುದೇ ಸಂದರ್ಭದಲ್ಲಿ ಕಂಡು 
ಬಂದಲ್ಲಿ ಅದನ್ನು ಯಾವುದೇ ಮುನ್ಸೂಚನೆ ನೀಡದೇ ನೌಕರಿಯಿಂದ ವಜಾಮಾಡುವುದು ಮತ್ತು ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ 
ತೆಗೆದುಕೊಳ್ಳಲಾಗುವುದು. 

5. ಅಭ್ಯರ್ಥಿಗಳು ತೆಗೆದುಕೊಂಡಿರುವ ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ನೋಂದಾಯಿತ ಅಂಚೆ / ಕೊರಿಯರ್‌ ಮುಖಾಂತರ ಅಥವಾ 
ಖುದ್ದಾಗಿ ಅಧ್ಯಕ್ಷರು ನೇಮಕಾತಿ ಸಮಿತಿ ಹಾಗೂ ಪೊಲೀಸ್‌ ಸೂಪರಿಂಟೆಂಡೆಂಟ್‌ ಉತ್ತರ ಕನ್ನಡ, ಕಾರವಾರರವರಿಗೆ ತಲುಪಿಸತಕ್ಕದ್ದು 
ಹಾಗೂ ತಲುಪಿಸಿದ್ದಕ್ಕೆ ಸಂಬಂಧ ಪಟ್ಟವರ ದಿನಾಂಕ ಮತ್ತು ಸಹಿಯುಳ್ಳ ಸ್ವೀಕೃತಿಯನ್ನು ಪಡೆದುಕೊಳ್ಳತಕ್ಕದ್ದು. 

ಪೊಲೀಸ್‌ ಅಧೀಕ್ಷಕರು, ಉತ್ತರ ಕನ್ನಡ, ಕಾರವಾರ. 
ಅರ್ಜಿ ನಮೂನೆ 
ಕರ್ನಾಟಕ ರಾಜ್ಯ ಪೊಲೀಸ್‌ 
ಪೊಲೀಸ್‌ ಪೇದೆಗಳ ಬ್ಯಾಕ್‌ ಲಾಗ್‌ ಹುದ್ದೆಗಳಿಗೆ ಅರ್ಜಿ 
ಅರ್ಜಿ ಸಂಖ್ಯೆ: 
ಇವರಿಗೆ, 
ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು/ಪೊಲೀಸ್‌ ಆಯುಕ್ತರು, 
mm ಜಿಲ್ಲೆನಗರ. 
ಸೂಚನೆ: ಎಲ್ಲಾ ಕಾಲಂಗಳನ್ನು ದಪ್ಪ ಅಕ್ಷರಗಳಲ್ಲಿ ಸ್ಪಷ್ಟವಾಗಿ ನಮೂದಿಸುವುದು. 
ಅಭ್ಯರ್ಥಿಯ ಪೂರ್ಣ ಹೆಸರು ನಂ ದರರರರರರರರರಘರಥರಥಥಥ್ರಥ್ರಘ್ರರಘಶರಶರಶರಧರಧರರದರಥದಹ್ಥರರರದರ 
ತಂದೆಯ ಹೆಸರು 0 -- 
3. ಅಭ್ಯರ್ಥಿಯ ಅಂಚೆ ವಿಳಾಸ tO -- 
= ಪಿನ್‌ ಕೋಡ್‌ ----------- 
4. ವರ್ಗ SC | ST 
(ಸರಿಯಾದ ಚೌಕದಲ್ಲಿ ಗುರುತು ಹಾಕಿ) 
5. ವಿದ್ಯಾರ್ಹತೆ : (ಅ) ನಾಗರೀಕ / ಮಹಿಳಾ ಪೊಲೀಸ್‌ ಪೇದೆ ಹುದ್ದೆಗೆ ಮಾತ್ರ 
ಪಿ.ಯು.ಸಿ. | 12ನೇ ತರಗತಿ | ಇತರೆ ಗರಿಷ್ಠ ಅಂಕಗಳು ಗಳಿಸಿದ ಅಂಕಗಳು 
(ಆ) ಸಶಸ್ತ್ರ ಪೊಲೀಸ್‌ ಪೇದೆ ಹುದ್ದೆಗೆ ಮಾತ್ರ 
ಪಿ.ಯು.ಸಿ. | 12ನೇ ತರಗತಿ | ಇತರೆ ಗರಿಷ್ಠ ಅಂಕಗಳು ಗಳಿಸಿದ ಅಂಕಗಳು 
6. ಹುಟ್ಟಿದ ದಿನಾಂಕ 

















7. ಲಗತ್ತುಗಳು 


1. 
2. 
3. 


ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿಯ ದೃಢೀಕೃತ ಪ್ರತಿ. 
ಪಿ.ಯು.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಅಂಕಪಟ್ಟಿಯ ದೃಢೀಕೃತ ಪ್ರತಿ. 
ಜಾತಿ / ವರ್ಗ ಪ್ರಮಾಣ ಪತ್ರದ ದೃಢೀಕೃತ ಪ್ರತಿ. 


೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಬಾಗ - ೫ 





4. ಒಂದು ಲಕೋಟೆ 9” » 4” (ಎನ್‌ವಲಪ್‌) ಯಲ್ಲಿ ನಿಮ್ಮ ಸರಿಯಾದ ಅಂಚೆಯ ವಿಳಾಸವನ್ನು ಬರೆದು ರೂ.5/- ಸ್ಟಾಂಪ್‌ನ್ನು ಅಂಟಿಸಿ 
ಅರ್ಜಿಯೊಂದಿಗೆ ಕಳಿಸಬೇಕು. 
ಘೋಷಣೆ 
ಮೇಲೆ ಹೇಳಿದ ವಿವರಗಳು ನನಗೆ ತಿಳಿದಮಟ್ಟಿಗೆ ಮತ್ತು ನಾನು ನಂಬುವಷ್ಠರ ಮಟ್ಟಿಗೆ ನಿಜವೆಂದು ನಾನು ಈ ಮೂಲಕ ಘೋಷಿಸುತ್ತೇನೆ. 
ಯಾವುದೇ ಮಾಹಿತಿಯು ಪರೀಕ್ಷೆ / ನೇಮಕಾತಿ ಮುಂಚೆ ಅಥವಾ ತರುವಾಯ ಸುಳ್ಳು ಅಥವಾ ತಪ್ಪೆಂದು ಕಂಡು ಬಂದ ಸಂದರ್ಭದಲ್ಲಿ ಅಥವಾ 
ಅನರ್ಹತೆ ಪತ್ತೆ ಆದ ಸಂದರ್ಭದಲ್ಲಿ ನೇಮಕಾತಿ ಸಮಿತಿಯು ನನ್ನ ವಿರುದ್ಧ ಕ್ರಮ ಕೈಗೊಳ್ಳಬಹುದಾಗಿದೆಯೆಂದು ನನಗೆ ತಿಳಿದಿರುತ್ತದೆ. 
ನಾನು ಅಧಿಸೂಚನೆಯ ನಿಯಮಗಳನ್ನು ಜಾಗರೂಕತೆಯಿಂದ ಓದಿರುತ್ತೇನೆ ಮತ್ತು ಅವುಗಳಿಗೆ ಬದ್ಧನಾಗಿರುತ್ತೇನೆ. ನಾನು ಅರ್ಜಿ ಸಲ್ಲಿಸಿದ 
ಹುದ್ದೆಯ ನೇಮಕಾತಿಗೆ ನಿಗದಿಪಡಿಸಿದ ವಯೋಮಿತಿ ವಿದ್ಯಾರ್ಹತೆ ಮುಂತಾದ ಅರ್ಹತೆಯ ಎಲ್ಲಾ ಷರತ್ತುಗಳನ್ನು ಪೂರೈಸುವುದಾಗಿಯೂ ಮತ್ತು 
ಇದೇ ಬಗೆಯ ಯಾವುದೇ ಪರೀಕ್ಷೆಗೆ ಹಾಜರಾಗದಂತೆ ನಾನು ಪರೀಕ್ಷೆಯಿಂದ ಉಚ್ಚಾಟಿಸಲ್ಪಟ್ಟಿಲ್ಲವೆಂದು ಸಹ ಘೋಷಿಸುತ್ತೇನೆ. 
ಸ್ಥಳ ದ ಅಭ್ಯರ್ಥಿಯ ಪೂರ್ಣ ಸಹಿ 
ದಿನಾಂಕ : ಪರಿಶೀಲಿಸಿದ ಅಧಿಕಾರಿಯ ಸಹಿ ಮತ್ತು ಹೆಸರು 
ಪಿ.ಆರ್‌. 593 
ಕರ್ನಾಟಕ ವಿಧಾನ ಸಭೆ ಸಚಿವಾಲಯ 
ಅಂಚೆ ಪೆಟ್ಟಿಗೆ ಸಂಖ್ಯೆ 5074, ವಿಧಾನಸೌಧ, ಬೆಂಗಳೂರು-560 001 
ಟೆ೦ಡರ್‌ ಪ್ರಕಟಣೆ ಕ್ರ.ಸಂ.ವಿಸಸ /ಕಾಕಾ(ಉ) /79 /ಗ.ಯ /ವಾಸೇನಿ /04, ದಿನಾಂಕ: 30ನೇ ಡಿಸೆಂಬರ್‌ 2004 
ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯದಲ್ಲಿ ಹಾಗೂ ಶಾಸಕರ ಭವನವೂ ಸೇರಿದಂತೆ ವಿವಿಧ ಶಾಖೆಗಳಲ್ಲಿರುವ ಈ ಕೆಳಕಂಡ ಮಾದರಿಯ 
ಗಣಕ ಯಂತ್ರಗಳು / ಪ್ರಿ೦ಟರ್‌ಗಳು / ಯುಪಿಎಸ್‌ಗಳು / ಸ್ಕ್ಯಾನರ್‌ಗಳು / ಸ್ಟಿಚಸ್‌ ಮತ್ತು ಹಬ್‌ಗಳು / ಲ್ಯಾನ್‌ಗಳ ವಿಸ್ತಾರವಾದ ವಾರ್ಷಿಕ ಸೇವಾ 
ನಿರ್ವಹಣೆಯನ್ನು (Comprehensive) ವಹಿಸಲು ಉದ್ದೇಶಿಸಿ ಮೊಹರಾದ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. 




















































































































ಕ್ರಸಂ. ಗಣಕ ಯಂತ್ರಗಳ ಮಾದರಿಯ ನಮೂನೆ ಸಂಖ್ಯೆ. 
1. Pentium-4 32 
2. Pentium -3 18 
3. Pentium -2 01 
ಕ್ರಸಂ. ಪಿಂಟರ್‌ಗಳ ಮಾದರಿಯ ನಮೂನೆ ಸಂಖ್ಯೆ. 
1. Appollo P-1200 04 
2. H.P.Laserjet 20 
3. H.P.Deskjet 09 
4. M.S.P 345 Classic(T V.S) 01 
5. Wipro LQ 1050 Plus DX 01 
U.P.S 
1. Power one - 650 16 
2. Switcher 07 
3. APC PRO -— 1000 02 
4. APC ೧೧೦ - 500 02 
5. APC PRO 02 
6. APLAB 5 KVA (15 Batteries) 01 
7. Switcher 2 KV (6 Batteries) 01 
8. APC Back UPS PRO -- 1000 01 
9. Tritech 01 
SCANNERS 
1. H.P Scanjet 5470C 01 
2. H.P Scanjet 6100C 01 
3. H.P Scanjet 2300C 01 
SWITCHES & HUBS 
1. Hub D Link DE 816 T.P 03 
2. Hub D-Link Dess 810 E 01 
3. ISDN:ZYZEL Prestige 1001 H (Router) 01 
4. Switch: D Link 809 T.P 01 
5. Switch: D Link 10 Base TX16 DSH 01 
6. Switch: D Link 01 








ಇಚ್ಛೆಯುಳ್ಳ ಟೆಂಡರುದಾರರು ಅಧೀನ ಕಾರ್ಯದರ್ಶಿ, (ಲೆಕ್ಕಪತ್ರ ಶಾಖೆ) ವಿಧಾನ ಸಭೆಯ ಸಚಿವಾಲಯ, ಕೊಠಡಿ ಸಂಖ್ಯೆ129, ಮೊದಲನೇ 
ಮಹಡಿ, ವಿಧಾನಸೌಧ, ಇಲ್ಲಿ ರೂ.100-00 + ಶೇಕಡ 8ರಂತೆ ಮಾರಾಟ ತೆರಿಗೆಯನ್ನು ನಗದು ಅಥವಾ ಡಿಮಾಂಡ್‌ ಡ್ರಾಫ್ಟ್‌ ರೂಪದಲ್ಲಿ ನೀಡಿ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫, ೫ 





ರಸೀತಿಯನ್ನು ಪಡೆದು ಆನಂತರ ಟೆಂಡರ್‌ ನಮೂನೆಯನ್ನು ಉಪ ಕಾರ್ಯದರ್ಶಿ, (ಕಾರ್ಯಕಾರಿ ಶಾಖೆ), ಕೊಠಡಿ ಸಂಖ್ಯೆ127.ಎ ಮೊದಲನೇ ಮಹಡಿ, 
ವಿಧಾನಸೌಧ, ಬೆಂಗಳೂರು-।, ಇಲ್ಲಿ ರಸೀತಿಯನ್ನು ತೋರಿಸಿ ಪಡೆದುಕೊಳ್ಳಬಹುದು. ದಿನಾಂಕ: 27.01.2005 ರಂದು ಮಧ್ಯಾಹ್ನ 1-00 ಗಂಟೆಯವರೆಗೆ 
ಟೆಂಡರ್‌ ಫಾರಂಗಳನ್ನು ನೀಡಲಾಗುವುದು. ಈ ಟೆಂಡರ್‌ ನಮೂನೆಗೆ ನೀಡಿದ ಮೊತ್ತವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. 

ಟೆಂಡರ್‌ ಸಲ್ಲಿಸಲು ಕೊನೆಯ ದಿನಾಂಕ: 28.01.2005 ರಂದು ಮಧ್ಯಾಹ್ನ 3-30 ಗಂಟೆ. ನಂತರ ಬಂದ ಟೆಂಡರ್‌ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಟೆಂಡರ್‌ಗಳನ್ನು ಕೊಠಡಿ ಸಂಖ್ಯೆ.3, ವಿಧಾನಸೌಧ, ಬೆಂಗಳೂರು-560001, ಇಲ್ಲಿ ಟೆಂಡರ್‌ದಾರರ ಸಮ್ಮುಖದಲ್ಲಿ ದಿನಾಂಕ: 29.01.2005 
ರಂದು ಮಧ್ಯಾಹ್ನ 3-00 ಗಂಟೆಗೆ ತೆರೆಯಲಾಗುವುದು. ಟೆಂಡರ್‌ ತೆರೆಯುವ ದಿನಾಂಕವು ಯಾವುದಾದರೂ ಸಾರ್ವತ್ರಿಕ ರಜಾ ದಿನವಾದಲ್ಲಿ ಮಾರನೆಯ 
ಕೆಲಸದ ದಿನ ಅದೇ ವೇಳೆ ಮತ್ತು ಅದೇ ಸ್ಥಳದಲ್ಲಿ ತೆರೆಯಲಾಗುವುದು. 
1 ಟೆಂಡರ್‌ ಫಾರಂಗಳನ್ನು ಈ ಕಛೇರಿಯಿಂದಲೇ ಖರೀದಿಸಿ ದ್ವಿಪ್ರತಿಯಲ್ಲಿ ಸಲ್ಲಿಸತಕ್ಕದ್ದು. 
2. ಮೊಹರಾದ ಟೆಂಡರ್‌ಗಳ ಲಕೋಟೆಯ ಮೇಲೆ “ಗಣಕ ಯಂತ್ರಗಳ ವಾರ್ಷಿಕ ಸೇವಾ ನಿರ್ವಹಣೆಯ ದರಪಟ್ಟ' ಎಂದು ನಮೂದಿಸತಕ್ಕದ್ದು. 
3. ಟೆಂಡರ್‌ದಾರರು ಈಗಾಗಲೇ ಇಂತಹ ಗಣಕ ಯಂತ್ರಗಳ ವಾರ್ಷಿಕ ಸೇವಾ ನಿರ್ವಹಣೆಯನ್ನು ಇತರ ಸಂಸ್ಥೆಗಳಲ್ಲಿ ಮಾಡುತ್ತಿರುವ ಬಗ್ಗೆ 
ದಾಖಲೆ! ಮಾಹಿತಿಯನ್ನು ಟೆಂಡರ್‌ನೊಂದಿಗೆ ಲಗತ್ತಿಸಿರಬೇಕು. 
4. ದರಪಟ್ಟಿಯನ್ನು ನೀಡುವ ಸಂಸ್ಥೆಗಳು ಈ ಮೇಲ್ಕಂಡ ಯಂತ್ರಗಳ ದುರಸ್ತಿಗೆ ಬೇಕಾಗುವ ಬಿಡಿ ಭಾಗಗಳ ದಾಸ್ತಾನಿನ ಬಗ್ಗೆ ಮಾಹಿತಿಯನ್ನು 
ನೀಡಬೇಕು. 
5. ಪ್ರತಿ ನಮೂನೆಯ ಯಂತ್ರಕ್ಕೂ ಪ್ರತ್ಯೇಕ ವಾರ್ಷಿಕ ಸೇವಾ ನಿರ್ವಹಣೆ ದರ ಸೂಚಿಸಬೇಕು. (Cಂmpreಗeಗsive) ಹಾಗೂ ಸೂಚಿಸಿದ ದರಕ್ಕೆ 
ತೆರಿಗೆಗಳಿದ್ದಲ್ಲಿ ಪ್ರತ್ಯೇಕವಾಗಿ ನಮೂದಿಸಬೇಕು. 
6. ಮುಂಗಡ ಠೇವಣಿ ಮೊತ್ತವಾದ 12,500-00 ರೂ.ಗಳ ಡಿಮಾಂಡ್‌ ಡ್ರಾಫ್ಟನ್ನು ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆಯ ಸಚಿವಾಲಯ, 
ವಿಧಾನಸೌಧ, ಬೆಂಗಳೂರು-560 001. ಇವರಿಗೆ ಸಂಬೋಧಿಸಿ ಟೆಂಡರ್‌ನ ಜೊತೆಗೆ ಲಗತ್ತಿಸತಕ್ಕದ್ದು. ಮೂಲ ಬ್ಯಾಂಕ್‌ ಡಿಮಾಂಡ್‌ ಡ್ರಾಫ್ಟ್‌ನ್ನು 
ಲಗತ್ತಿಸಿರದ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 
7. ದರಪಟ್ಟಯೊಂದಿಗೆ ಮಾರಾಟ ತೆರಿಗೆ ಕ್ಲಿಯರೆನ್ಸ್‌ ಸರ್ಟಿಫಿಕೇಟ್‌ ನಮೂನೆ 53ರಲ್ಲಿ ಹಾಗೂ ಆದಾಯ ತೆರಿಗೆ ಕ್ಲಿಯರೆನ್ಸ್‌ ಸರ್ಟಿಫಿಕೇಟ್‌ 
ಸಲ್ಲಿಸತಕ್ಕದ್ದು. 
& ವಾರ್ಷಿಕ ಸೇವಾ ನಿರ್ವಹಣೆಯನ್ನು ವಹಿಸಿದಲ್ಲಿ ದೂರು ಬಂದಾಗ ದುರಸ್ತಿಪಡಿಸುವುದಲ್ಲದೇ ಕನಿಷ್ಟ ತಿಂಗಳಿಗೆ ಎರಡು ಬಾರಿ ತಂತ್ರಜ್ಞರಿಂದ 
ಮುಂಜಾಗೃತ ನಿರ್ವಹಣೆ (Preventive Maintenance) ದುರಸ್ತಿಯನ್ನು ಮಾಡಿಸತಕ್ಕದ್ದು. ಒಬ್ಬ ತಂತ್ರಜ್ಞರನ್ನು ಖಾಯಂ ಆಗಿ ವಾರ್ಷಿಕ 
ಸೇವಾ ನಿರ್ವಹಣೆ ಅವಧಿಯಲ್ಲಿ ಸಚಿವಾಲಯಕ್ಕೆ ನಿಯೋಜಿಸುವುದು. 
9. ತೃಪ್ತಿಕರವಾಗಿ ಸೇವಾ ನಿರ್ವಹಣೆ ಮಾಡಿದ ಬಗ್ಗೆ ದೃಢೀಕರಣ ಆಧಾರದ ಮೇಲೆ ಪ್ರತಿ 3 ತಿಂಗಳಿಗೊಮ್ಮೆ 4 ಕಂತುಗಳಲ್ಲಿ ಸೇವಾ ಶುಲ್ಕವನ್ನು 
ಸಂದಾಯ ಮಾಡಲಾಗುವುದು. 
ಇನ್ನು ಹೆಚ್ಚಿನ ವಿವರಗಳಿಗೆ ಉಪ ಕಾರ್ಯದರ್ಶಿ, (ಕಾರ್ಯಕಾರಿ ಶಾಖೆ) ವಿಧಾನ ಸಭೆಯ ಸಚಿವಾಲಯ, ವಿಧಾನಸೌಧ, ಬೆಂಗಳೂರು. 
ಇವರನ್ನು ಕಛೇರಿ ವೇಳೆಯಲ್ಲಿ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ.22092414 ಅಥವಾ 22259273 ರಲ್ಲಿ ಸಂಪರ್ಕಿಸಬಹುದು. 

ಕೆ.ಚಿನ್ನಸ್ವಾಮಿ 
ಪಿ.ಆರ್‌. 8 ಉಪ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆ ಸಚಿವಾಲಯ. 
ಕರ್ನಾಟಕ ವಿಧಾನಸಭೆ ಸಚಿವಾಲಯ 
ಅಂಚೆ ಪೆಟ್ಟಿಗೆ ಸಂಖ್ಯೆ: 5074, ವಿಧಾನಸೌಧ, ಬೆಂಗಳೂರು 560 001 
ಟೆಂಡರ್‌ ಪ್ರಕಟಣೆ ಸಂಖ್ಯೆ: ವಿಸಸ/ಕಾಕಾ(ಉ)/73/ಗಯಖ/2004, ದಿನಾಂಕ: 6ನೇ ಜನವರಿ 2005 

ಕರ್ನಾಟಕ ವಿಧಾನಸಭೆ ಸಚಿವಾಲಯದ ವಿವಿಧ ಶಾಖೆಗಳಲ್ಲಿ ಈ ಕೆಳಕಂಡ ಕಾನ್‌ಫಿಗ್ರೇಷನ್‌ (Configuration) ಇರುವ ಓ.0.(. 
Wipro, ೧.೮.5, Compaq ಕಂಪನಿಗಳ ಗಣಕ ಯಂತ್ರಗಳು ಹಾಗೂ ಓ.೧. Laserjet 1010 Series, ಅಥವಾ 'ಗಿ/10/0೦ Laserjet 1440 
series ಪ್ರಿಂಟರ್‌ ಹಾಗೂ ಸA.P.C. 500 VA (15 minutes backup) U.P.S. ಗಳನ್ನು ಖರೀದಿಸಲು ಉದ್ದೇಶಿಸಲಾಗಿದೆ. ಈ ಸಂಬಂಧದಲ್ಲಿ 
ಮಾರಾಟಗಾರರಿಂದ ಸದರಿ ಯಂತ್ರಗಳನ್ನು ಖರೀದಿಸುವ ಸಲುವಾಗಿ ರಚಿಸಲಾಗಿರುವ ಈ ಸಚಿವಾಲಯದ ತಾಂತ್ರಿಕ ಸಲಹಾ ತಜ್ಞ ಸಮಿತಿಯು ಆಯ್ಕೆ 
ಮಾಡುವ ಮೇಲ್ಕಂಡ ಯಾವುದಾದರೂ ಕಂಪನಿಯ 5 ನಂ. ಗಣಕ ಯಂತ್ರಗಳು, ಪ್ರಿಂಟರ್‌ಗಳು ಹಾಗೂ ಯು.ಪಿ.ಎಸ್‌.ಗಳ ಸರಬರಾಜಿಗಾಗಿ 
ಮೊಹರಾದ ಟೆಂಡರ್‌ಗಳನ್ನು ಆಹ್ವಾನಿಸಲಾಗಿದೆ. 

CONFIGURATION: 
Intel Pentium 4 Processor 2.4. GHz. 
Intel 845 Chipset Motherboard 
256 MB DDR RAM 
80 GB HDD 
52 X CD-ROM Drive 
1.44 MB 3.5" FDD 
10/100 Onboard Ethernet 
| Serial/ | Parallel/4 USB ports 
. Multimedia Speakers with Subwoofer 
10. Optical Scroll Mouse 
11. 15" Colour Monitor 
12. 56 KBPS Modem 


OO ಲಾ ಜಾ Nie 


೦ಎ 


೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೫ 





ಇಚ್ಚೆಯುಳ್ಳ ಟೆಂಡರ್‌ದಾರರು ಅಧೀನ ಕಾರ್ಯದರ್ಶಿ, ಕರ್ನಾಟಕ ವಿಧಾನಸಭೆ ಸಚಿವಾಲಯ (ಲೆಕ್ಕಪತ್ರ ಶಾಖೆ) ಕೊಠಡಿ ಸಂಖ್ಯೆ: 129, 
ಮೊದಲನೇ ಮಹಡಿ, ವಿಧಾನ ಸೌಧ, ಇಲ್ಲಿ (ಕಛೇರಿ ವೇಳೆಯಲ್ಲಿ) ರೂ.100.00 * ಶೇಕಡ 8 ರಂತೆ ಮಾರಾಟ ತೆರಿಗೆಯನ್ನು ನಗದು ಅಥವಾ 
ಡಿಮಾಂಡ್‌ ಡ್ರಾಫ್ಟ್‌ ರೂಪದಲ್ಲಿ ನೀಡಿ ರಸೀತಿಯನ್ನು ಪಡೆದು ಆನಂತರ ಟೆಂಡರ್‌ ನಮೂನೆಯನ್ನು ಉಪಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆ 
ಸಚಿವಾಲಯ, ಕೊಠಡಿ ಸಂಖ್ಯೆ: 127ಎ, ಮೊದಲನೇ ಮಹಡಿ, ವಿಧಾನ ಸೌಧ, ಬೆಂಗಳೂರು 560001, ಇಲ್ಲಿ ರಸೀತಿಯನ್ನು ತೋರಿಸಿ 
ಪಡೆದುಕೊಳ್ಳಬಹುದು. ದಿನಾಂಕ: 17.01.2005 ರಂದು ಮಧ್ಯಾಹ್ನ 1.30 ಗಂಟೆಯವರೆಗೆ ಟೆಂಡರ್‌ ಫಾರಂಗಳನ್ನು ನೀಡಲಾಗುವುದು. ಈ ಟೆಂಡರ್‌ 
ನಮೂನೆಗೆ ನೀಡಿದ ಮೊತ್ತವನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. 

ಟೆಂಡರ್‌ಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ: 17.01.2005 ರಂದು ಮಧ್ಯಾಹ್ನ 4.30 ಗಂಟೆ. ನಂತರ ಬಂದ ಟೆಂಡರ್‌ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಟೆಂಡರ್‌ಗಳನ್ನು ಕೊಠಡಿ ಸಂಖ್ಯೆ: 131, ವಿಧಾನ ಸೌಧ, ಬೆಂಗಳೂರು 560001, ಇಲ್ಲಿ ಟೆಂಡರ್‌ದಾರರ ಸಮ್ಮುಖದಲ್ಲಿ ದಿನಾಂಕ: 
18.01.2005 ರಂದು ಮಧ್ಯಾಹ್ನ 3.00 ಗಂಟೆಗೆ ತೆರೆಯಲಾಗುವುದು. ಟೆಂಡರ್‌ ತೆರೆಯುವ ದಿನಾಂಕವು ಯಾವುದಾದರೂ ಸಾರ್ವತ್ರಿಕ ರಜಾ 
ದಿನವಾದಲ್ಲಿ ಮಾರನೆಯ ಕೆಲಸದ ದಿನ ಅದೇ ವೇಳೆ ಮತ್ತು ಅದೇ ಸ್ಥಳದಲ್ಲಿ ತೆರೆಯಲಾಗುವುದು. 

1. ಟೆಂಡರ್‌ ಫಾರಂಗಳನ್ನು ಈ ಕಛೇರಿಯಿಂದಲೇ ಖರೀದಿಸಿ ದ್ವಿಪ್ರತಿಯಲ್ಲಿ ಸಲ್ಲಿಸತಕ್ಕದ್ದು. 

2. ಮುಂಗಡ ಠೇವಣಿ ಮೊತ್ತವಾದ ರೂ.7,500-00ಗಳ ಬ್ಯಾಂಕ್‌ ಡಿಮಾಂಡ್‌ ಡ್ರಾಪ್ಟನ್ನು ಕಾರ್ಯದರ್ಶಿಗಳು, ವಿಧಾನಸಭೆ ಸಚಿವಾಲಯ, 
ವಿಧಾನಸೌಧ, ಬೆಂಗಳೂರು-560001, ಇವರಿಗೆ ಸಂಭೋದಿಸಿ ಟೆಂಡರಿನ ಜೊತೆಗೆ ಲಗತ್ತಿಸತಕ್ಕದ್ದು. ಮೂಲ ಬ್ಯಾಂಕ್‌ ಡಿಮಾಂಡ್‌ 
ಡ್ರಾಫ್ಟ್‌ನ್ನು ಲಗತ್ತಿಸಿರದ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 

3. ದರಪಟ್ಟಿಯೊಂದಿಗೆ ಮಾರಾಟ ತೆರಿಗೆ ಕ್ಲಿಯರೆನ್ಸ್‌ ಸರ್ಟಿಫಿಕೇಟ್‌ ನಮೂನೆ 53 ರಲ್ಲಿ ಹಾಗೂ ಆದಾಯ ತೆರಿಗೆ ಕ್ಲಿಯರೆನ್ಸ್‌ ಸರ್ಟಿಫಿಕೇಟ್‌ 
ಸಲ್ಲಿಸತಕ್ಕದ್ದು. 

4, ಯಾವುದೇ ಕಾರಣವನ್ನು ನೀಡದೆ ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ಸ್ವೀಕರಿಸುವ ಅಥವಾ ತಿರಸ್ಕರಿಸುವ ಹಕ್ಕನ್ನು ಟೆಂಡರ್‌ 
ಸ್ವೀಕರಿಸುವ ಸಮರ್ಥ ಅಧಿಕಾರಿಯವರು ಕಾಯ್ದಿರಿಸಿಕೊಂಡಿದ್ದಾರೆ. ಇವರ ನಿರ್ಣಯವೇ ಅಂತಿಮವಾದದ್ದು. 
ಸರಬರಾಜು ಮಾಡುವ ಸಾಮಗ್ರಿಗಳಿಗೆ 90 ದಿನಗಳವರೆಗಿನ ದರ ಸಿಂಧುತ್ವ ಇರಬೇಕು. 
ಇನ್ನು ಹೆಚ್ಚಿನ ವಿವರಗಳಿಗೆ ಉಪ ಕಾರ್ಯದರ್ಶಿ, (ಕಾರ್ಯಕಾರಿ ಶಾಖೆ) ಕರ್ನಾಟಕ ವಿಧಾನಸಭೆ ಸಚಿವಾಲಯ, ಇವರನ್ನು ಕಛೇರಿ 
ವೇಳೆಯಲ್ಲಿ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 22092414 ಅಥವಾ 22259273 ರಲ್ಲಿ ಸಂಪರ್ಕಿಸಬಹುದು. 

ಕೆ. ಚಿನ್ನಸ್ವಾಮಿ 
ಪಿ.ಆರ್‌. 26 ಉಪ ಕಾರ್ಯದರ್ಶಿ, ಕರ್ನಾಟಕ ವಿಧಾನ ಸಭೆ ಸಚಿವಾಲಯ. 
FORM - 1 
(See Rule 9) 
EDUCATION DEPARTMENT 
Office of the Joint Director of Public Instruction, Bangalore 
NOTIFICATION 
Dated: 7th December 2004 

Smt. SHOBHA N. KAMATH Working as Assistant Mistress in the Education Department of / 
Office of the Government High School, Sarakki, Bangalore-78 is permitted to change her Name to 
VIDYA MOHAN M. 

Joint Director, 
PD. 191 Office of the Joint Director of Public Instruction, Bangalore 
PUBLIC WORKS DEPARTMENT 
(National Highways) 
Office of the Executive Engineer, National Highways Special Division, Bangalore 
TENDER NOTIFICATION 
(Two Cover Bid System) 
No. EE/NH.Spl.Dn/AE-1/PRI/NIT-8/2004-05/1880, Dated: 16th December 2004 

Sealed Item rate Tenders for the works noted below under TWO COVER BID SYSTEM as per 
Karnataka Transparency in Public procurement Act 2000 in prescribed form in duplicate is invited from the 
Class-l Contractors registered in KPWDM.O.R.T. & H approved Firms. Two cover bid system of 
tendering consists of "Technical Bid" and "Financial Bid". Bids will be received in two parts in two different 
sealed covers marked as "Technical Bid” and "Financial Bid". These two covers shall be sealed and kept 
in another sealed cover duly superscribing name of the work and shall be addressed to the undersigned 
with name and full postal address of the bidder. Completed bids will be received in the office of the 
Executive Engineer, National Highway Special division, Bangalore up to 4.00 P.M. on 17.01.2005, subject 
to the conditions laid down in form No. PWG 65, 66 of KPWD code Vol.ll, Special Conditions contained in 
the schedules and in Karnataka Transparency in Public Procurement Act 2000. The Technical Bids will be 
opened by the undersigned on the dates noted below. Financial bids of only those bidders who qualify in 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫, ೭ 





the Technical Bids shall be opened. If any one of the dates below happens to be a general holiday, the 
next convenient day will be intimated. 











Amount Time for 
put to ಆ 1 completion 
Sl. * ್‌್ಪಭಚ್ಚಚ್ಚ0 Length Fd EMD Rs. Tender Nature of ೫೫/2 
No. in km. \ in lakhs | Forms Non work y 
(Rs. in (Excluding 
refundable 
lakhs) monsoon) 
1 | Periodical Renewals from Km. 10 164.65 1.65 Rs.25,000/- GSB 6 Months 
129.00 to Km.139.00 of NH- (+ 9% KST WBM 
207 Devanahalli-Dobbaspet +15% Cess | BUSG, 
section. on KST SDBC 


























GENERAL CONDITIONS: 

1. The contractors interested in bidding for the work may submit an application to the 
undersigned along with cost of tender documents (non-refundable) to be paid in the form of DD drawn in 
favour of Executive Engineer, N.H. Special Division., Bangalore payable at Bangalore along with 
application. The applicants should submit proof of registration and Karnataka Sales Tax Clearance 
certificate obtained from the concerned Departments while submitting the applications for tender 
schedules, otherwise the applications will not be considered. 

The Schedule of dates is as under:- 


a) Last date for receipt of Application : 11-01-2005 Up to 5.00 P.M. 
b) Issue of Blank Tender Schedules : 13-01-2005 Up to 5.30 P.M. 
c) Last date for submission of Technical & Financial Bid :17.01.2005 Up to 4.00 P.M. 
d) Opening of Technical Bid :17.01.2005 at4.30P.M. 


CONDITIONS FOR TECHNICAL BIDS: 

1. The EMD in the form of DD/FDR/Pay Order/Bank Guarantee drawn from a Nationalised or 
Scheduled Bank or NSC (pledged in favour of undersigned only) shall be enclosed with the 
Technical bid. The EMD pledged in favour of any other authority than the undersigned will be 
disqualified without entertaining any enquiries/clarifications. The Bank Guarantee shall be strictly 
as specified in PWG 66 supplied with the tender form. 

2. The defect liability period for the work in this notification will be one year reckoned from the date 
of completion of work. If the stretch or structure notified require any repair during defect liability 
period, the contractor/firm shall re do the same at contractor's/firms own cost. The EMD/SD tools 
shall be accordingly produced. 

3. Each tenderer shall own following machinery and enclose with the Technical bid evidence of 
ownership, as detailed under. The technical bids submitted without the evidence of ownership as 
detailed are liable for disqualification. 









































Sl.No. Machinery Numbers | Evidence of ownership to be furnished 

For Road works: 

i) Hot Mix Plant of 40 to 60 TPH or Higher One Copy of purchase invoice/sale deed 
capacity (as per MORT & H Specification) with a copy of purchase invoice from the 

seller. 

ii) Paver Finisher with Mechanical One -do- 

iii) | Static Road Roller Two -do- 

iv) | Vibratory Roller One -do- 

Vv) Mechanical sprayer Two -do- 

vi) | Tippers Four Copy of RC, FC, TC permit from RTO 

4. 


Each Tenderer should have individually satisfactorily completed works of similar nature of value 
not less than 30% of the value of work in this Notification (up dated at 10% per annum 
compoundable) in any one financial year during a block period of previous five financial years. 
Alternatively, the contractor should have completed a billing of 30% of the value of work in this 
notification, during the current financial year for same nature of work. The experience certificate in 








ಆ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೬, ೨೦೦೫ ಭಾಗ - ೫ 





this regard should invariably have a mention of nature/items of work executed; otherwise the 
technical bid is liable for disqualification. 

5. For proof of Financial capacity "Line of Credit” from any Scheduled Bank shall be invariably 
produced for the particular work in the proforma prescribed in the technical bid for an amount 
equal to 30% of the amount put to tender. Failure to submit the line of credit along with technical 
bid leads to disqualification. 

6. A Gazetted Officer not below the rank of Executive Engineer shall attest all documents enclosed 
in support of technical bids, otherwise, the bids are liable for disqualification. The original 
documents should be produced for verification at any stage of tender process as and when 
sought for. Failure to produce original documents leads to disqualification of technical bids. 

7. Only relevant certificates and details shall be furnished with the technical bid. Details of 
Company/Agencies/Firms profile be enclosed. 

8. Tendering by joint venture is not allowed. 

9. The Competent Authority reserves the right to reject any or all the tenders without assigning any 
reasons thereof. 

10. Conditional tenders will not be accepted. 

Any other details regarding the work can be obtained from the above office during the office 
hours. 

Executive Engineer, 
PR - 591 National Highways Special Division, Bangalore. 
KARNATAKA FOREST DEPARTMENT 
Office of the Principal Chief Conservator of Forests, 
Aranya Bhavan, 18th Cross, Malleshwaram, Bangalore-560 003 
BRIEF TENDER NOTIFICATION No.CCF (C&I):Pur:CR-3:2004-05, dated: 1st January 2005 

OPEN TENDER FOR INSTALLATION AND SUPPLY OF LAPTOPS AND UPS SYSTEMS 

Sealed Tenders with EMD are invited for supply of approximately 14 Laptops and 105 UPS 
Systems to the Forest Department from Original Equipment Manufacturers (OEM) and their authorized 
distributors. The vendors should have the certificate of ISO 9001/14001. The total amount of the tender is 
approximately 12.60 lakhs. 

















Sl. Items Quantity EMD (2% of total | Tender form cost 
No. amount) including KST 
1 | Laptop Computers 14 16,800 190 
2 | UPS Systems 105 8,400 100 
500 VA Offline UPS 30 Min Backup 
Total 25,200 290 




















The Technical Bid along with EMD and Commercial Bid will be received separtely up to 4 p.m. 
on 21.1.2005. The technical bid will be opened on the same day at 4.15 p.m. and who are qualified in the 
technical bid, their commercial bid will be opened on 25.1.2005 at 4.15 p.m. 

EMD amount should be furnished in the form of Demand Draft only, drawn in favour of Chief 
Conservator of Forests, Communication & Information, Bangalore. 

Tender forms will be available on payment in the form of Demand Draft drawn in favour of Chief 
Conservator of Forests, Communication & Information, Bangalore, in the office of the Principal Chief 
Conservator of Forests, 3rd Floor, Aranya Bhavan, 18th Cross, Malleshwaram, Bangalore, on all working 
days and up to 12 noon on 21.1.2005. 

C.S. RAJU 
PR -590 Chief Conservator of Forests, 
(Communication & Information) and Tender Inviting Authority. 
ನಮೂನೆ 1 
(9ನೇ ನಿಯಮ ನೋಡಿ) 
ಉಪನಿರ್ದೇಶಕರ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಯಾದಗಿರಿ 

ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರೌಢಶಾಲೆ, ಕಾನಗಡ್ಡ ತಾಲ್ಲೂಕು, ಸೇಡಂ, ಈ ಕಾರ್ಯಾಲಯದಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ಮಾಡುತ್ತಿರುವ 
ಶ್ರೀ ಭೀಮಪ್ಪ ತಂದೆ ಬಸಪ್ಪ ಮಾದರ ಇವರ ಹೆಸರನ್ನು ಭೀಮಪ್ಪ ತಂದೆ ಬಸಪ್ಪ ಗುಡಿಮನಿ ಎಂದು ಹೆಸರು ಬದಲಾವಣೆಗೆ ಅನುಮತಿ ನೀಡಲಾಗಿದೆ. 

ಪಿ.ಡಿ. 1 ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಯಾದಗಿರಿ. 


